# 


ಕರ್ನಾಟಕ ವಿಧಾನ ಪರಿಷತ್ತು 


ಕಮೀಷನರ್‌, ತಹಶೀಲ್ದಾರ್‌ಗಳ ಹಾಗೂ ಸಬ್‌ 
ರಿಜಿಸ್ಟಾರ್‌ ರವರುಗಳ ಕಛೇರಿಗಳಲ್ಲಿ ನಡೆಯುವ 
ಭ್ರಷ್ಟಾಚಾರಗಳನ್ನು ತಡೆಯಲು, ಸಂಬಂಧಪಟ್ಟ 
ಅಧಿಕಾರಿಗಳ ಮೇಲೆ ಕ್ರಮಕ್ಕೆಗೊಳ್ಳಲು 
ಸರ್ಕಾರದಲ್ಲಿರುವ ವ್ಯವಸ್ಥೆ ಏನು; 


EUS ULL 
| ಸದಸ್ಯರ ಹೆಸರು ಶ್ರೀ ಆರ್‌ ಧಮಣೇನ (ಸೋಯ ಸಂಸ್ಥೆಗಳ 
|ಕ್ಷೇತು 
- FESR T5130 

| ಉತ್ತರಿಸುವ ಸಚಿವರು "ಗಾರಾಹ ಸಚಿವರು 
CECE ಪ್ನೆ ಉತ್ತರ 
ಅ) ಂದಾಹ ನರಾಪಯಕ್ಷ್‌' ಆದರನಾ ಸರ್ಕಾರವು 'ಧಷ್ಠಾಚಾರವನ್ನು ತಡೆಗಟ್ಟುವ ನಷ್ಠನಕ್ಲ' 

ಮುಖ್ಯವಾಗಿ ' ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್‌ | ಭಷ್ಟಾಚಾರ ಪ್ರತಿಬಂಧಕ ಕಾಯ್ದೆ-1988ನ್ನು ಜಾರಿಗೆ 


ತಂದಿದ್ದು ಸದರಿ ಕಾಯ್ದೆ ಅಡಿಯಲ್ಲಿ ಸ್ವೀಕೃತವಾಗುವ 
ದೂರಿನ ಅನ್ನಯ ಮಾನ್ಯ ಲೋಕಾಯುಕ್ತ/ಭ್ರಷ್ಟಾಚಾರ 
ನಿಗ್ರಹ ದಳ ಸಂಸ್ಥೆಯು ಸಂಬಂಧಿಸಿದ ತಪ್ಪಿತಸ್ಥ 


ಅಧಿಕಾರಿ/ನೌಕರರ ವಿರುದ್ಧ ಸೂಕ್ತ ವಿಚಾರಣೆ] 
ದಾಳಿಯನ್ನು ಜರುಗಿಸಿ ' ಕಾನೂನಿನ ಪ್ರಕಾರ 
ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ly 


ದೂರು "ಬಂದಾಗ ಮಾತ್ರ" ಶೋಕಾಯುಕ್ಕೆ 
ಎ.ಸಿ.ಬಿ ಅಧಿಕಾರಿಗಳು ದಾಳಿ ಮಾಡುತ್ತಿದ್ದು, 
ಸದರಿ ಕಛೇರಿಗಳಲ್ಲಿ ದಿನನಿತ್ಯ ಭ್ರಷ್ಟಾಚಾರದಿಂದ 
ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದರಿಂದ 
ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಧಿಡೀರ್‌ 
ತಪಾಸಣೆ ನಡೆಸಿ ಕ್ರಮ ಕೈಗೊಳ್ಳಲು ವಿಶೇಷ 
ಕಾರ್ಯಕ್ರಮ ಏನಾದರೂ ರೂಪಿಸುತ್ತದೆಯೇ; 


ಸರ್ಕಾರದ ಕಡತ ಸಾಪ್ಟ್‌ ಸಿಆಸುಇ'88 ಸೇಮೋ' 


ಯು/2016(ಭಾಗ-1) ದಿನಾಂಕ:06.07.2016ರಲ್ಲಿ 
ಸರ್ಕಾರದ ಎಲ್ಲಾ ಕ್ಷೇತ್ರ ಇಲಾಖೆ ಗಳು/ ಶಾಸನಬದ್ಧ 
ಸಂಸ್ಥೆಗಳು/ ವಿಭಾಗ / ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ 
ಜಾಗೃತೆ ಕೋಶಗಳನ್ನು ಸೃಜಿಸಿ ಆದೇಶಿಸಿರುತ್ತದೆ. 
ಸದರಿ ಆದೇಶದಲ್ಲಿನ ಮಾರ್ಗಸೂಚಿ ಅನುಸಾರ 
ಕ್ರಮವಹಿಸಲಾಗುತ್ತಿದೆ. 


ಇ) 


ಕೋಕಾಯುಕ್ಷ ಅಥೆವಾ''ಎ.ಸಿ.ಬಿ'ದಾಳಿ ನಡೆಸಿ 
ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ 
ಕೈಗೊಳ್ಳಬೇಕೆಂದು ವರದಿ ಕೊಟ್ಟರು ಅನುಮತಿ 
ನೀಡಲು ವಿಳಂಬ ನೀತಿ ಅನುಸರಿಸುತ್ತಿರುವುದೇಕೆ; 


ಭ್ರಷ್ಟಾಚಾರ” ಪ್ರತಿಬಂಧಕ ಕಾಯ್ದೆ `1988ರಡಿಯಲ್ಲಿ 
ಲೋಕಾಯುಕ್ತ/ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯಿಂದ 
ತಪ್ಪಿತಸ್ಥ ಅಧಿಕಾರಿ/ನೌಕರರ ವಿರುದ್ಧ ಸಕ್ಷಮ 
ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಲು ಶಿಸ್ತು 
ಪಾಧಿಕಾರಿಗಳ ಅಭಿಯೋಜನಾ ಮಂಜೂರಾತಿ 
ಕೋರಿ ಸ್ಟೀಕೈತವಾಗುವ ಪ್ರಕರಣಗಳಲ್ಲಿ ತನಿಖಾ 
ಧಿಕಾರಿಗಳು ಸಲ್ಲಿಸಿದ ಅಂತಿಮ ವರದಿ/ ಪಂಚನಾಮೆ 
ಇತ್ಯಾದಿ ದಾಖಲೆಗಳನ್ನು ಸುತ್ತೋಲೆ ಸಂ:ಸಿಆಸುಇ 


3 ಸೇಇವಿ 200, ದಿ:24.08.2001 ರಲ್ಲಿನ 
ಮಾರ್ಗಸೂಚಿಗಳನ್ವಯ ಪರಿಶೀಲಿಸಿ, ಸಕ್ಷಮ 
ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು 
ಅಭಿಯೋಜನಾ ಮಂಜೂರಾತಿ ನೀಡಲು 


ವಿಳಂಬವಿಲ್ಲದಂತೆ ಕ್ರಮವಹಿಸಲಾಗುತ್ತಿದೆ. 


ಈ) 1ದಾಳಿಗೊಳೆಗಾಗಿ ಅಮಾನತ್ತಿನಲ್ಲಿರುವ 1 ದಾಳೆಗೊಳೆಗಾಗಿ `` ಅಮಾನತ್ತಿನ್ಲಿರುವ ಅಧಿಕಾರಿ 


i py 
1 
| 


| ಅಧಿಕಾರಿಗಳನ್ನು ಅವರು ದೋಷಮುಕ್ತರಾಗುವ | ನೌಕರರುಗಳನ್ನು ಸೇವೆಗೆ ಪುನರ್‌ ನೇಮಕ 
ಮುನ್ನವೇ ಮತ್ತೆ ಸರ್ಕಾರಿ ಸೇವೆಗೆ | ಮಾಡುವ ಮುನ್ನ" ಲೋಕಾಯುಕ್ತ! . ಭ್ರಷ್ಟಾಚಾರ 
ನೇಮಿಸುತ್ತಿರುವುದು ಸರಿಯಾದ ಕ್ರಮವೇ; | ನಿಗ್ರಹದಳ ಸಂಸ್ಥೆಯ ಅಭಿಪ್ರಾಯ ಪಡೆದ ನಂತರವೇ 
| ಇದನ್ನು ತಪ್ಪಿಸಲು ಅಗತ್ಯ ಕ್ರಮ | ಅಂತಹ ಅಧಿಕಾರಿ/ನೌಕರರನ್ನು ಸೇವೆಗೆ ಪುನರ್‌ 
| ಸಾವ ನೇಮಕ ಮಾಡಲಾಗುತ್ತದೆ. i 


} 
H 
fl 


ಇ-ಕಂಇ 210 ಬಿಎಂಎಂ 2020 


